ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾ೦ಕ 
ಉತ್ತರಿಸಬೇಕಾದ ಸಚಿವರು 


97 

ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ 
ಕ್ಲೇತು) 

13.12.2021 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಪ್ರ. ಸಂ ಪ್ರಶ್ನೆಗಳು 


ಉತ್ತರ 


| ಉಡುಪಿ ಜಿಲ್ಲೆಯಲ್ಲಿ ಡಯಾಲಿಸಿಸ್‌ 
ಕೇಂದ್ರವನ್ನು ಹೊಂದಿರುವ ಸರ್ಕಾರಿ 
ಆಸ್ಪತ್ರೆಗಳು ಯಾವುವು; ಅವುಗಳಲ್ಲಿರುವ 
ಡಯಾಲಿಸಿಸ್‌ ಯಂತ್ರಗಳ ಸಂಖ್ಯೆ 
ಎಷ್ಟು; ಮಂಜೂರಾದ ವೈದ್ಯಕೀಯ 
ಮತ್ತು ಅರೆ ವೈದ್ಯಕೀಯ ಹುದೆಗಳು 
ಯಾವುವು; ಅವುಗಳ ಎಬಿರ್ವಹಣೆಯ 
ಗುತ್ತಿಗೆಯನ್ನು ಪಡೆದ ಸಂಸ್ಥೆ 
ಯಾವುದು; ಗುತ್ತಿಗೆಯ ಅವಧಿ 
ಯಾವುದು; (ಗುತ್ತಿಗೆ ಕರಾರು ಪತ್ರದ 
ಪ್ರತಿಯನ್ನು ಒದಗಿಸುವುದು) 


ಅ) 


ಆ) ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ 
ಆಸ್ಪತ್ರೆಯಲ್ಲಿ ಡಯಾಲಿಸಿಸ್‌ನ್ನು 
ಪಡೆಯುತ್ತಿರುವ ರೋಗಿಗಳ ಸಂಖ್ಯೆ 
ಎಷ್ಟು; ಡಯಾಲಿಸಿಸ್‌ ಯಂತ್ರದ 
ಕೊರತೆಯಿಂದ ಹೆಸರು ನೋಂದಾಯಿಸಿ 
ಸರದಿ ಕಾಯುತ್ತಿರುವ ರೋಗಿಗಳ ಸಂಖ್ಯೆ 
ಎಷ್ಟು; ರೋಗಿಗಳ ಸಂಖ್ಯೆಗೆ 
ಅಮುಗುಣವಾಗಿ ಅಗತ್ಯವಾದ 
ಡಯಾಲಿಸಿಸ್‌ ಯಂತ್ರಗಳ ಸಂಖ್ಯೆ 
ಐಷ್ಟು; (ತಾಲ್ಲೂಕುವಾರು 
ಮಾಹಿತಿಯನ್ನು ನೀಡುವುದು) 


ಕೇಂದ್ರವನ್ನು | 
ಈಃ 


ಜಿಲ್ಲೆಯಲ್ಲಿ ಡಯಾಲಿಸಿಸ್‌ 
ಸರ್ಕಾರಿ ಆಸ್ಪತ್ರೆಗಳ ವಿವರ 


ಉಡುಪಿ 

ಹೊಂದಿರುವ 

ಕೆಳಕಂಡಂತಿದೆ: 
ಜಿಲ್ಲಾ ಆಸ್ಪತ್ರೆ, ಉಡುಪಿ. 
ಸಾರ್ವಜನಿಕ ಆಸ್ಪತ್ರೆ, ಕಾರ್ಕಳ. 
ಸಾರ್ವಜನಿಕ ಆಸ್ಪತ್ರೆ, ಕುಂದಾಪುರ. 


ಈ ಆಸ್ಪತ್ರೆಗಳಲ್ಲಿ ಒಟ್ಟು 16 ಡಯಾಲಿಸಿಸ್‌ ಯಂತುಗಳಿವೆ. 
ಸಾರ್ವಜವಿಕ-ಖಾಸಗಿ ಸಹಬಾಗಿತ್ವ್ತದಡಿಯಲ್ಲಿ ಡಯಾಲಿಸಿಸ್‌ 
ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದ್ದ, ಕರಾರು 
ಪ್ರಕಾರ ಡಯಾಲಿಸಿಸ್‌ ಸೇವೆಗೆ ಅವಶ್ಯವಿರುವ ವೈದ್ಯಕೀಯ 
ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಏಜೆನ್ಬಿ 
ವತಿಯಿಂದ ಒದಗಿಸಲಾಗಿದೆ. ಜಿಲ್ಲೆಯಲ್ಲಿ ಡಯಾಲಿಸಿಸ್‌ 
ಕೇಂದ್ರಗಳ ನಿರ್ವಹಣೆಯನ್ನು ಬಿ.ಆರ್‌.ಎಸ್‌. ಹೆಲ್ತ್‌ & 
ರಿಸರ್ಜ್‌ ಇನ್‌ಸ್ಥಿಟ್ಕೂಟ್‌ ಪ್ರೈವೇಟ್‌ ಲಿಮಿಟೆಡ್‌, 
ಬೆಂಗಳೂರು ಇವರಿಗೆ ವಹಿಸಲಾಗಿದೆ. ಗುತ್ತಿಗೆಯ 
ಅವಧಿಯು ಮಾರ್ಚ್‌ 2017 ರಿಂದ ಮಾರ್ಜ್‌ 2022ರವರೆಗೆ 
ಇರುತ್ತದೆ. 

(ಗುತ್ತಿಗೆ ಕರಾರು ಪತ್ರದ ಪ್ರತಿಯನ್ನು ಲಗತ್ತಿಸಿದೆ). 


| ಡಯಾಲಿಸಿಸ್‌ 
| ನೊಂದಾಯಿಸಿ 
ಸಂಖ್ಯೆ - 100 


ಯಂತ್ರದ ಕೊರತೆಯಿಂದ ಹೆಸರು 
ಸರದಿ ಕಾಯುತ್ತಿರುವ ರೋಗಿಗಳ 


ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ ಅಗತ್ಯವಾದ | 
ಡಯಾಲಿಸಿಸ್‌ ಯಂತ್ರಗಳ ಸಂಖ್ಯೆ - 26 


ಇ) ಕುಂದಾಪುರ ತಾಲ್ಲೂಕು 
ಆಸ್ಪತ್ರೆಯಲ್ಲಿರುವ ಡಯಾಲಿಸಿಸ್‌ 
ಯಂತ್ರಗಳ ಸಂಖ್ಯೆ ಎಷ್ಟು; ಅವುಗಳಲ್ಲಿ 
ಸುಸ್ಥಿತಿಯಲ್ಲಿರುವ ಯಂತ್ರಗಳ ಸಂಖ್ಯೆ 
ಎಷ್ಟು; ಕಾರ್ಯನಿರ್ವಹಿಸುತ್ತಿರುವ 


ಕುಂದಾಪುರ ತಾಲ್ಲೂಕು ಆಸ್ಪತ್ರೆಯಲ್ಲಿ 05 ಡಯಾಲಿಸಿಸ್‌ 
ಯಂತ್ರಗಳು ಇದ್ದು, ಇದರಲ್ಲಿ 03 ಯಂತ್ರಗಳು 


ಸುಸ್ಥಿತಿಯಲ್ಲಿರುತ್ತವೆ. ಸದರಿ ಆಸ್ಪತ್ರೆಯಲ್ಲಿ ಈ 
ಕೆಳಕಂಡಂತೆ ಒಟ್ಟು 06 ಸಿಬ್ಬಂದಿಗಳು 
ಕಾರ್ಯನಿರ್ವಹಿಸುತ್ತಿದ್ದಾರದೆ. 


29: 


ಅನುದಾನವೆಷ್ಟು; ಯಾವಾಗ 


ಮಾಡಲಾಗುವುದು; 


ಸಿಬ್ಬಂದಿಗಳ ಹುದ್ದೆ ಮತ್ತು ಸಂಖ್ಯೆ ಎಷ್ಟು; 
ಸರ್ಕಾರದಿಂದ ಬಿಡುಗಡೆಗೆ ಬಾಕಿಯಾಗಿರುವ 
ಬಿಡುಗಡೆ 


1 ಡಯಾಲಿಸಿಸ್‌ ಟೆಕ್ನಿಷಿಯನ್‌ - 02 


ಶುಶ್ರೂಷಕಿಯರು - 03 
ಗ್ರೂಪ್‌ “ಡಿ” -01 


ಸರ್ಕಾರದಿಂದ ಯಾವುದೇ ಅನುದಾನ ಬಿಡುಗಡೆಗೆ ಬಾಕಿ 
ಇರುವುದಿಲ್ಲ. 


SERAS 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಪೂರ್ಣ 
ಪ್ರಮಾಣದಲ್ಲಿ ಡಯಾಲಿಸಿಸ್‌ ಕೇಂದ್ರಗಳು 
ಕಾರ್ಯ ವಿರ್ವಹಣೆಗೆ ಸರ್ಕಾರದ ಕ್ರಮವೇನು? 


ಊ| ಗುತ್ತಿಗೆಯನ್ನು ಪಡೆದ  ಐಜೆನ್ನಿಯವರು | ಹೌದು. 
ಡಯಾಲಿಸಿಸ್‌ ಕೇಂದ್ರವನ್ನು ಕರಾರಿನಂತೆ | ಒಗಸ್ಟ 2021ರಿಂದ ಉಡುಪಿ ಜಿಲೆಯಲಿ 
ನಿರ್ವಹಣೆ ಮಾಡದೇ ಇರುವುದರಿಂದ | ಫ್ರಾರ್ಯನಿರ್ವಹಿಸುತ್ತಿರುವ ಡಯಾಲಿಸಿಸ್‌ 
ಯಂತ್ರಗಳು ಹಾಳಾಗಿರುವುದು ಮತ್ತು ಸಿಬಂದಿ | ಸಿಬಂದಿಗಳಿಗೆ ಸರ್ಕಾರದ ವತಿಯಿಂದ ಗೌರವದನ 
ಕೊರತೆಯನ್ನು ಅನುಭವಿಸುತ್ತಿರುವುದು 


ನೀಡಲಾಗುತ್ತಿದೆ ಹಾಗೂ ಡಯಾಲಿಸಿಸ್‌ ಪರಿಕರಗಳಿಗೆ 
ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು, ಪೂರ್ಣ 
ಪ್ರಮಾಣದಲ್ಲಿ ಡಯಾಲಿಸಿಸ್‌ ಕೇಂದ್ರಗಳು ಕಾರ್ಯ 
ನಿರ್ವಹಿಸಲು ಹಾಗೂ ಡಯಾಲಿಸಿಸ್‌ ಯಂತ್ರಗಳನ್ನು 
ದುರಸಿಗೊಳಿಸಲು ಈಗಾಗಲೇ ಕ್ರಮವಹಿಸಲಾಗಿದೆ. 


ಸಂಖ್ಯ: ಆಕುಕ 85 ಎಸ್‌.ಟಿ.ಕ್ಕೂ 2021 


ಡಾ।| ಕಸ:ಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


